Kerala Gazette No. 32 dated 8th August, 2017. 
PART I 


Section iji 


सत्यमेव जयते 


9 


(D 


GOVERY 


Suಇಲ್ಲಿ 


KERALA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ - ಬಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 20053/ ಲೆಗ್ , ಬಿ2 /2015/ಕಾನೂನು, 


ತಿರುವನಂತಪುರಂ, 

2016 ಜನವರಿ 9 , 
1191 ಧನು 24 / 
1937 ಪುಷ್ಯ 19 . 


2016 ಜನವರಿ 9ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಡಿ. ಸಾಜು, 
ವಿಶೇಷ ಕಾರ್ಯದರ್ಶಿ (ಕಾನೂನು). 


G , 17/ 2016/ GPC. 


2016ರ 2ನೇ ನಂಬ್ರ ಅಧ್ಯಾದೇಶ 
2016 ಕೇರಳ ಭೂ ತೆರಿಗೆ (ತಿದ್ದುಪಡಿ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತಾರನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟಿತು. 
1961ರ ಕೇರಳ ಭೂ ತೆರಿಗೆ ಅಧಿನಿಯಮವನ್ನು ಮತ್ತಷ್ಟೂ ತಿದ್ದುಪಡಿ 

ಮಾಡುವುದಕ್ಕಿರುವ 

ಒಂದು 
ಅಧ್ಯಾದೇಶ 


ಪೀಠಿಕೆ . 2015ರ ಕೇರಳ ಭೂ ತೆರಿಗೆ (ತಿದ್ದುಪಡಿ) ಅಧ್ಯಾದೇಶ ( 2015ರ 16) 
ವನ್ನು 2015 ಅಕ್ಟೋಬರ್ 3ನೇ ದಿನಾಂಕ ದ೦ದು ಕೇರಳ ರಾಜ್ಯಪಾಲರು 
ಪ್ರಖ್ಯಾಪಿಸಿರುವುದರಿಂದಲೂ 


2015 ನವೆಂಬರ್ 30ನೇ ದಿನಾಂಕದಂದು ಆರಂಭವಾಗಿ , 2015 ಡಿಸೆಂಬರ್ 17ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲು ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ 
ಮಸೂದೆಯನ್ನು ವಿಧಾನ ಸಭೆ ಯಲ್ಲಿ ಮಂಡಿಸಲು ಹಾಗು ಅಂಗೀಕರಿಸಲು 
ಸಾಧ್ಯವಾಗದಿರುವುದರಿಂದಲೂ ; 

ಭಾರತ ಸಂವಿಧಾನದ 213ನೇ ಅನುಚ್ಛೇದದ ( 2) ನೇ ಖಂಡದ ಉಪಖಂಡ ( ಎ) ಯ 
ಪ್ರಕಾರ ಪ್ರಸ್ತುತ ಅಧ್ಯಾದೇಶಕ್ಕೆ 2016 ಜನವರಿ 11 ನೇ ದಿನಾಂಕದಂದು 
ಪ್ರಾಬಲ್ಯವಿಲ್ಲದಾಗುವುದರಿಂದಲೂ ; 

ಪ್ರಸ್ತುತ ಅಧ್ಯಾದೇಶದ ನಿಬಂಧನೆಗಳನ್ನು ಜಾರಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು ಉಂಟಾಗ 
ಬಹುದಾದುದರಿಂದಲೂ , 


C 


ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದ ಮತ್ತು ತಾನು 
ತುರ್ತುಕ್ರಮ ಕೈಗೊಳ್ಳಬೇಕಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆ ಎಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ ; 


ಈಗ, ಆದುದರಿಂದ , ಭಾರತ ಸಂವಿಧಾನದ 213ನೇ ಅನುಚ್ಛೇದದ (1 ) ನೇ ಖಂಡ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸುವರು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ - (1) ಈ ಅಧ್ಯಾದೇಶವನ್ನು 2016ರ ಕೇರಳ 
ಭೂ ತೆರಿಗೆ (ತಿದ್ದುಪಡಿ ) ಅಧ್ಯಾದೇಶ ಎಂದು ಕರೆಯಬಹುದು. 

(2) ಇದು 2014 ಸೆಪ್ಟೆಂಬರ್ 30ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

2 . 1961ರ 13ನೇ ಅಧಿನಿಯಮವನ್ನು ತಾತ್ಕಾಲಿಕವಾಗಿ ತಿದ್ದುಪಡಿಮಾಡತಕ್ಕದ್ದು. 
ಈ ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ, 1961ರ ಕೇರಳ ಭೂ ತೆರಿಗೆ 
ಅಧಿನಿಯಮ ( 1961ರ 13 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು)ಕ್ಕೆ ವಿಭಾಗ 3ರಲ್ಲಿ ನಿರ್ದಿಷ್ಟಪಡಿಸಿರುವ ತಿದ್ದುಪಡಿಗಳಿಗನುಸಾರವಾಗಿ 
ಪ್ರಾಬಲ್ಯವಿರುವುದಾಗಿದೆ. 

3. ವಿಭಾಗ 6ರ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 6ನೇ ವಿಭಾಗದ, 
(1) ನೇ ಉಪ- ವಿಭಾಗದ ಬದಲು, ಈ ಕೆಳಗಿನ ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 


(1 ) ವಿಭಾಗ 7ರ ಉಪ- ವಿಭಾಗ ( 2) ರಲ್ಲಿನ ಷರತ್ತುಗಳಿಗೆ ವಿಧೇಯವಾಗಿ, 
ವಿಭಾಗ 5ರ ಪ್ರಕಾರ ಪ್ರತಿ ವರ್ಷವೂ ಹೊರಿಸಿದ ಹಾಗೂ ವಿಧಿಸಿದ ಮೂಲ ತೆರಿಗೆಯು 
ಈ ಕೆಳಗಿನ ಪಟ್ಟಿಯಲ್ಲಿ ಸೂಚಿಸಿದ ದರದ ಪ್ರಕಾರ ಆಗಿರತಕ್ಕದ್ದು: 


ಪಟ್ಟಿ 


I . ಪಂಚಾಯತ್ ಪ್ರದೇಶಗಳಲ್ಲಿ: 

8 ಆರ್‌ನ ವರೆಗೆ 
2 ಹೆಕ್ಟರ್‌ನ ವರೆಗೆ 
2 ಹೆಕ್ಟರ್‌ಗಿಂತ ಹೆಚ್ಚು 


: 
: 


ಪ್ರತಿ ಆರಿಗೆ ರೂ . 1 
ಪ್ರತಿ ಆರಿಗೆ ರೂ . 2 
ಎರಡು ಹೆಕ್ಟರಿಗಿಂತ ಅಧಿಕವಿರುವ ಭೂಮಿಗೆ 
400 ರೂಪಾಯಿಗಳು ಹಾಗೂ ಪ್ರತಿ 

ಆರಿಗೆ ರೂ . 5 
21 


II . ಟೌನ್‌ಪಂಚಾಯತ್‌ಗಳು ಹಾಗೂ ಮುನಿಸಿಪಲ್ ಕೌನ್ಸಿಲ್ ಪ್ರದೇಶಗಳಲ್ಲಿ: 


•• 


•• 


00 


3 ಆರ್‌ನ ವರೆಗೆ : ಪ್ರತಿ ಆರಿಗೆ ರೂ . 2 
2 ಹೆಕ್ಟರ್‌ನ ವರೆಗೆ : ಪ್ರತಿ ಆರಿಗೆ ರೂ . 4 
2 ಹೆಕ್ಟರ್‌ಗಿಂತ ಹೆಚ್ಚು : ಎರಡು ಹೆಕ್ಟರಿಗಿಂತ ಅಧಿಕವಿರುವ ಭೂಮಿಗೆ 

800 ರೂಪಾಯಿಗಳು ಹಾಗೂ ಪ್ರತಿ 

ಆರಿಗೆ ರೂ . 10 
III . ಪೌರಸಭಾ ನಿಗಮ ಕ್ಷೇತ್ರಗಳಲ್ಲಿ: 

2 ಆರ್‌ನ ವರೆಗೆ : ಪ್ರತಿ ಆರಿಗೆ ರೂ . 4 
2 ಹೆಕ್ಟರಿನ ವರೆಗೆ : ಪ್ರತಿ ಆರಿಗೆ ರೂ . 8 
2 ಹೆಕ್ಟರಿಗಿಂತ ಹೆಚ್ಚು : ಎರಡು ಹೆಕ್ಟರಿಗಿಂತ ಅಧಿಕವಿರುವ ಭೂಮಿಗೆ 

1600 ರೂಪಾಯಿಗಳು ಹಾಗೂ ಪ್ರತಿ 

ಆರಿಗೆ ರೂ . 20 
ಟಿಪ್ಪಣಿ = 2014 ಸೆಪ್ಟೆಂಬರ್ 30ನೇ ದಿನಾಂಕದಂದು ಅಥವಾ ಅನಂತರ ಪಾವತಿಸಿದ 

- ಹೆಚ್ಚುವರಿ ತೆರಿಗೆಯನ್ನು ಮುಂಬರುವ ಬಾಕಿಗಳಿಗೆ ಹೊಂದಾಣಿಕೆ ಮಾಡಬಹುದಾಗಿದೆ. 
4. ರದ್ದತಿ ಮತ್ತು ರಕ್ಷಣೆ (1) 2014ರ ಕೇರಳ ಭೂ ತೆರಿಗೆ ( ತಿದ್ದುಪಡಿ) 
ಅಧ್ಯಾದೇಶ ( 2015ರ 16 ) ವು ಈ ಮೂಲಕ ರದ್ದುಗೊಂಡಿರುವುದು. 

(2) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ 
ತಿದ್ದುಪಡಿಮಾಡಿದಂತಹ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ ಮಾಡಿದುದಾಗಿ 
ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ 
ಭಾವಿಸಲ್ಪಡುವ ಯಾವುದೇ ಕ್ರಮವು, ಈ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿಮಾಡಿದಂತಹ 
ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿಯೋ ಕೈಗೊಂಡಿರುವುದಾಗಿಯೋ ಭಾವಿಸತಕ್ಕದ್ದು. 


ಪಿ . ಸದಾಶಿವ , 


ರಾಜ್ಯಪಾಲರು . 


